ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ:05 ನೇ ಫೆಬ್ರವರಿ, 2021 


ಪಶು ಆಸ್ಪತ್ರೆಗಳ ಬಗ್ಗೆ 

ಶ್ರೀ ಕೆ.ಟಿ. ಶ್ರೀಕಂಠೇಗೌಡ ಪದವೀಧರರ ಕ್ಲೇತು - 

81 (495) ಪಶುಸಂಗೋಪನೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 

(ಅ) ರಾಜ್ಯದಲ್ಲಿ ಎಷ್ಟು ಪಶು ಆಸ್ಪತೆಗಳಿವೆ; 

(ಆ) ಇದರಲ್ಲಿ ಸ್ವಂತ ಕಟ್ಟಡಗಳು ಇಲ್ಲದೆ ಇರುವ ಆಸ್ಪತ್ರೆಗಳು ಎಷ್ಟು; (ವಿವರ ನೀಡುವುದು) 
(ಇ) ಸದರಿ ಆಸ್ಪತ್ರೆಗಳಿಗೆ ಸ್ವಂತ ಕಟ್ಟಿಡಗಳನ್ನು ನಿರ್ನಿಸಲಾಗುವುದು ಯಾವಾಗ; 

(ಈ) ಒಟ್ಟಿ ಮಂಜೂರಾದ ಪಶು ವೈದ್ಯರ ಹುದೆಗಳೆಷ್ಟು; 

(ಉ) ಇದರಲ್ಲಿ ಖಾಲಿ ಇರುವ ಹುದ್ದೆಗಳೆಷ್ಟು; 


(ಊ) ಯಾವಾಗ ಭರ್ತಿ ಮಾಡಲಾಗುವುದು? 


